01. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
02. 


ಮಾನ್ಯ ವಿಧಾನ ಪರಿಷತ್ತು ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್‌ 


: 549 
: ಶ್ರೀ ಪಿ. ಆರ್‌. ರಮೇಶ್‌ 
(ನಾಮ ನಿರ್ದೇಶನ ಹೊಂದಿದವರು) 


ಗಮನಕ್ಕೆ ಬಂದಿದೆಯೇ: ಬಂದಿದ್ದಲ್ಲಿ, 
ಸರ್ಕಾರದ ಕ್ರಮವೇನು: 


03. ಉತ್ತರಿಸುವ ದಿನಾಂಕ : 24/09/2020 
04. ಉತ್ತರಿಸುವ ಸಚಿವರು. : ಮಾನ್ಯ ಗೃಹ ಸಚಿವರು. 
ಕ್ರಸಂ ಪ್ನೆ ಉತ್ತರ 
ಅ ರಾಜ್ಯದಲ್ಲಿ ಅಂತರ್ಜಾಲದೆ ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ, ಕೈಗೊಂಡ ಕಮದ ವಿವರವನ್ನು 
ಮುಖಾಂತರ ಅಪರಾಧ ಪ್ರಕರಣಗಳು ಅನುಬಂಧ-1 ರಲ್ಲಿ ವಿವರಿಸಿದೆ. 
ಹೆಚ್ಚಾಗುತ್ತಿರುವುದು ಸರ್ಕಾರದ 


ಕೆಳೆದ'5 ವರ್ಷಗಳಲ್ಲಿ ಅಂತರ್ಜಾಲದ 
ಮುಖಾಂತರ ದಾಖಲಾಗಿರುವ 
ಅಪರಾಧ ಪ್ರಕರಣಗಳೆಷ್ಟು: ಎಷ್ಟು 
ಪ್ರಕರಣಗಳಲ್ಲಿ ನ್ಯಾಯ ಒದಗಿಸಲಾಗಿದೆ: 
(ವಿವರ ನೀಡುವುದು) 


ರಾಜ್ಯದಲ್ಲಿ 2015 ರಿಂದ 2020ೆಪ್ಪೆಂಬರ್‌-15 ರವರೆಗೆ "ದಾಖಲಾದ 
ಸೈಬರ್‌ ಅಪರಾಧ ಪ್ರಕರಣಗಳ ವಿವರ. 


ವರ್ಷ ದಾಖಿಲಾದ ಪಕರಣ 

2015 1447 

2016 1224 

2017 3178 

2018 ೨803 

2019 12037 
2020 (ಸೆಪ್ಪೆಂಬರ್‌-5 17149 

ರವರೆಗೆ) 


2015 ನೇ ಸಾಲಿನಲ್ಲಿ 02 ಪಕರಣ, 2016 ನೇ ಸಾಲಿನಲ್ಲಿ 03 ಪ್ರಕರಣ. 
2017 ನೇ ಸಾಲಿನಲ್ಲಿ 05 ಪ್ರಕರಣ, 2018 ನೇ ಸಾಲಿನಲ್ಲಿ 03 ಪ್ರಕರಣ, 
2019 ನೇ ಸಾಲಿನಲ್ಲಿ 01 ಪ್ರಕರಣಗಳಲ್ಲಿ ಶಿಕ್ಷೆಯನ್ನು ವಿಧಿಸಿ ನೊಂದವರಿಗೆ 
ನ್ಯಾಯವನ್ನು ಒದಗಿಸಲಾಗಿರುತ್ತದೆ. 


3 


ಅಧುನಿಕ ಮಟ್ಟದ ತಾಂತ್ರಿಕತೆಯ 
ಮೂಲಕ ಈ ಅಪರಾಧಗಳ (ಸೈಬರ್‌ 
ಅಪರಾಧ) ಸ್ವರೂಪ ಬದಲಾಗುತ್ತಿರುವ 


ಪ್ರಕರಣಗಳನ್ನು ಪತ್ತೆಹಚ್ಚಲು ಮತ್ತು 
ತಡೆಗಟ್ಟಲು ಸರ್ಕಾರ ತೆಗೆದುಕೊಂಡ 


ಕ್ರಮವೇನು: (ವಿವರ ನೀಡುವುದು) 


* ಸೈಬರ್‌ ಅಪರಾಧಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಲು ಹಾಗೂ 
ಇಂತಹ ಪ್ರಕರಣಗಳನ್ನು ತಡೆಗಟ್ಟಲು ರಾಜ್ಯದ ಪ್ರತಿ ಜಿಲ್ಲೆ ಹಾಗೂ 
ನಗರಗಳಲ್ಲಿ ವಿಶೇಷ ಸೈಬರ್‌, ನಾರ್ಕೋಟಿಕ್‌ ಎಕನಾಮಿಕ 
ಪೊಲೀಸ್‌ ಠಾಣೆಗಳನ್ನು ಸ್ಥಾಪಿಸಲಾಗಿದೆ. ರಾಜ್ಯದಲ್ಲಿ ಒಟ್ಟು 46 
ಸಿ.ಎ.ಎನ್‌ ಹೊಲೀಸ್‌ ಠಾಣೆಗಳು ಹಾಗೂ ಇವುಗಳ ಪೈಕಿ 
ಬೆಂಗಳೂರು ನಗರದಲ್ಲಿ ಮಾತ್ರ 8 ವಿಶೇಷ ಸಿ.ಎ.ಎನ್‌ ಪೊಲೀಸ್‌ 
ಠಾಣೆಗಳು ಪ್ರತಿ ವಿಭಾಗಕ್ಕೆ ಒಂದರಂತೆ ಕಾರ್ಯ ನಿರ್ವಹಿಸುತ್ತಿದೆ. 

ಅಪರಾಧಗಳನ್ನು ತಡೆಗಟ್ಟುವ ಸಲುವಾಗಿ 


* ಸೈಬರ್‌ ಸಿ.ಐ.ಡಿ 


ಕಛೇರಿಯಲ್ಲಿ Centre for Cyber crime Investigation & 
Digital Forensic Training & Research ಘಟಕವನ್ನು 
ಪ್ರಾರಂಭಿಸಲಾಗಿದ್ದು, Data Security Council of India ರವರ 
ಸಹಯೋಗದೊಂದಿಗೆ ವಿಶೇಷ ಸೈಬರ್‌ ಹೊಲೀಸ್‌ ಠಾಣೆಯ 
ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ವಿಶೇಷ ತರಬೇತಿಯನ್ನು 
ನೀಡಲಾಗುತ್ತಿದೆ. ಸಿಐಡಿ ಕಛೇರಿಯಲ್ಲಿ ಸಿ.ಎಫ್‌.ಯು ವಿಭಾಗವನ್ನು 
ಹಿರಿಯ ಅಧಿಕಾರಿಗಳ ಉಸ್ತುವಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, 
ಸಿ.ಎಫ್‌.ಯು ವಿಭಾಗದಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು 
ಪ್ರಕರಣಗಳನ್ನು ಭೇದಿಸಲಾಗುತಿದೆ. ಸ 
ಸೈಬರ್‌ ಕ್ರೈಂ ಪ್ರಕರಣಗಳನ್ನು ಪತ್ತೆಹಚ್ಚಲು ಬ್ಯಾಂಕಿನಿಂದ 
ಮಾಹಿತಿಯನ್ನು ಪಡೆಯಲಾಗುತ್ತದೆ. 

ಆರೋಪಿಗಳನ್ನು ಪತ್ತೆ ಹಚ್ಚಲು ಅವರ ಮೊಬೈಲ್‌ ನಂಬರಗಳ 
ಸಿ.ಡಿ.ಆರ್‌,ಎಸ್‌.ಡಿ.ಆರ್‌ ಮತ್ತು ಸಿ.ಎ.ಎಫ್‌ ಮಾಹಿತಿಗಳನ್ನು 
ಪಡೆಯಲಾಗುತ್ತದೆ. 


ದೊರವಾಣಿ`ಕರೆ ಅಥವಾ ಸಂದೇಶಗಳ 
ಮುಂಖಾತರ ಹಲವು ಅಮಾಯಕ 
ಸಾರ್ವಜನಿಕರ ಹಣವನ್ನು 
ಅಂತರರಾಜ್ಯ ಮತ್ತು ವಿದೇಶಿ ಕಳ್ಳರು 
ಲಪಟಾಯಿಸಿರುವ ಬಗ್ಗೆ ದಾಖಲಾದ 
ಪ್ರಕರಣಗಳೆಷ್ಟು (ವಿವರ 
ನೀಡುವುದು) 


ದೊರವಾಣಿ ಕರೆ ಅಥವಾ ಸಂದೇಶಗಳ ಮುಂಖಾತರ ಹಲವು ಅಮಾಯಕ 
ಸಾರ್ವಜನಿಕರ ಹಣವನ್ನು 
ಲಪಟಾಯಿಸಿರುವ ಬಗ್ಗೆ ರಾಜ್ಯದಲ್ಲಿ ಮತ್ತು ಸಿಐಡಿ ಘಟಕದಲ್ಲಿ ದಾಖಲಾದ 
ಪ್ರಕರಣಗಳ ವಿವರ 


ಅಂತರರಾಜ್ಯ ಮತ್ತು ವಿದೇಶಿ ಕಳ್ಳರು 


ವರ್ಷ ದಾಖಿಲಾದ'ಪ್ರಕರಣ 
2015 100 
2016 113 
2017 136 
2018 288 
2019 180 
2020 ಹಷ್ಟೆಂಬರ್‌ 5 825 
ರವರೆಗೆ) 


ಇಂತಹ `'ಪಕರಣಗಳನ್ನು'`'ತಡೆಯಲು 
ಸರ್ಕಾರದ ಕ್ರಮಗಳೇನು? (ವಿವರ 
ನೀಡುವುದು) 


ಸೈಬರ್‌ ' ಅಪರಾಧ ಪ್ರಕರಣಗಳನ್ನು ತಡೆಯಲು ಕೈಗೊಂಡ ಕ್ರಮದ 
ವಿವರವನ್ನು ಅನುಬಂಧ-। ರಲ್ಲಿ ನೀಡಲಾಗಿದೆ. 


ಒಇ14ಪಿಸಿಕ್ಯೂ 2020 


uaa 


(ಬಸವರಾಜ ಬೊಮ್ಮಾಯಿ) “ 
ಗೃಹ ಸಚಿವರು 


ಅನುಬಂಧ-1 


ಸೈಬರ್‌ ಕೆ 4೦ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟಲು ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಲು ಈ 


ಕೆಳಕಂಡ ಕ್ರಮಗಳನ್ನು ಸಹ ಕೈಗೊಳ್ಳಲಾಗಿದೆ. 


> ಸೈಬರ್‌ ಕ್ರೈಂ ಅಪರಾಧದ ಬಗ್ಗೆ ಸಾರ್ವಜನಿಕರಲ್ಲಿ ತಿಳುವಳಿಕೆ ಮೂಡಿಸುವ ಸಲುವಾಗಿ ಮುದ್ರಣ 
ಮಾಧ್ಯಮಗಳ (ಪ್ರಿಂಟ್‌ ಮೀಡಿಯಾ) ಮೂಲಕ ವರದಿಗಳನ್ನು ಪ್ರಕಟಿಸುವುದರ ಮೂಲಕ ಜಾಗೃತಿ 
ಮೂಡಿಸಲಾಗುತ್ತಿದೆ. 

> ಸಾಮಾಜಿಕ ಜಾಲತಾಣಗಳಾದ ಫೇಸ್‌ಬುಕ್‌, ವ್ಯಾಟ್ಸ್‌ ಅಪ್‌ ಹಾಗೂ ಟ್ವಿಟರ್‌ ಗಳ ಮೂಲಕ ಸೈಬರ್‌ 
ಜಾಗೃತಿಯ ಸಂದೇಶಗಳನ್ನು ರವಾನಿಸುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಉಂಟು 
ಮಾಡಲಾಗುತ್ತಿದೆ. 


> ಸೈಬರ್‌ ಪ್ರಕರಣಗಳನ್ನು ಸಮರ್ಥವಾಗಿ ತನಿಖೆಯನ್ನು ಕೈಗೊಳ್ಳಲು ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿಯೂ 
ಪ್ರತ್ಯೇಕವಾಗಿ ಒಂದು ಪೊಲೀಸ್‌ ಠಾಣೆ (CEN-Police Station-Cyber, Economic & 
Narcotic) ಯನ್ನು ಸ್ಥಾಪಿಸಲಾಗಿದೆ. 

» ಬೆಂಗಳೂರು ನಗರದ ಎಲ್ಲಾ 8-ವಿಭಾಗಗಳಲ್ಲಿಯೂ ಮತ್ತು ಪೊಲೀಸ್‌ ಆಯುಕ್ತರ ಕಛೇರಿಯಲ್ಲಿ 
ಪ್ರತ್ಯೇಕವಾಗಿ ಸೈಬರ್‌ ಪೊಲೀಸ್‌ ಠಾಣೆಗಳನ್ನು ತೆರಯಲಾಗಿದೆ. 

> ಸೈಬರ್‌ ಮತ್ತು ಆರ್ಥಿಕ ಅಪರಾಧಗಳನ್ನು ನಿಯಂತಿಸಲು ಹಾಗೂ ಈ ನಿಟ್ಟಿನಲ್ಲಿ ದಾಖಲಾದ 
ಪ್ರಕರಣಗಳ ತನಿಖೆಯನ್ನು ಸಮರ್ಪಕವಾಗಿ ಹಾಗೂ ತ್ವರಿತವಾಗಿ ನಿರ್ವಹಿಸಲು ಸಿಐಡಿ 
ವಿಭಾಗದಲ್ಲಿಯೂ ಸಹ ಸೈಬರ್‌ ಪೊಲೀಸ್‌ ಠಾಣೆಯನ್ನು ಸ್ಥಾಪಿಸಲಾಗಿದೆ. 

pa ಸೈಬರ್‌ ಪೊಲೀಸ್‌ ಠಾಣೆಗಳನ್ನು ಉನ್ನತ ದರ್ಜೆಗೆ ಏರಿಸಿ, ಪೊಲೀಸ್‌ ಠಾಣೆಯ ಅಧಿಕಾರಿ ಮತ್ತು 
ಪೊಲೀಸ್‌ ಸಿಬ್ಬಂದಿಗಳಿಗೆ ಸೈಬರ್‌ ಅಪರಾಧಗಳನ್ನು ತಡೆಗಟ್ಟುವ ಬಗ್ಗೆ ವಿಶೇಷ ತರಬೇತಿಯನ್ನು 
(ADVANCE TECHNOLOGY TRAINING) ನೀಡಲಾಗಿದೆ. 

> ರಾಜ್ಯದ ನಗರ ಮತ್ತು ಮಹಾನಗರಗಳಲ್ಲಿ ಸೈಬರ್‌ ಮತ್ತು ಆರ್ಥಿಕ ಅಪರಾಧಗಳಲ್ಲಿ 
ತೊಡಗಿಸಿಕೊಂಡಿರುವವರ ವಿರುದ್ಧ ಐಪಿಸಿ, ಮತ್ತು ಐಟಿ ಕಾಯ್ಕೆ ಕೆ.ಪಿ.ಐ.ಡಿ ಕಾಯ್ದೆ, ಎಫ್‌.ಇ 
ಕಾಯ್ದೆ ಮತ್ತು Buds-2019 ಕಾಯ್ದೆಯ ವಿವಿಧ ಕಲಂಗಳಡಿಯಲ್ಲಿ ಪ್ರಕರಣಗಳನ್ನು 
ದಾಖಲಿಸಿಕೊಂಡು, ತನಿಖೆಯನ್ನು ನಿಯಮಾನುಸಾರ ಕೈಗೊಂಡು, ಆರೋಪಿತರ ವಿರುದ್ಧ ಘನ 
ನ್ಯಾಯಾಲಯಗಳಲ್ಲಿ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಲಾಗುತ್ತಿದೆ. 

» ಸೂಕ್ಷ್ಮ ಮತ್ತು ಪಮುಖ ಆರ್ಥಿಕ ಅಪರಾಧ ಪ್ರಕರಣಗಳನ್ನು ಸಿಐಡಿ ಘಟಕದ ಆರ್ಥಿಕ ಅಪರಾಧ 
ವಿಭಾಗಕ್ಕೆ ತನಿಖೆಗಾಗಿ ವರ್ಗಾಯಿಸಲಾಗುತ್ತದೆ. 

> ರಾಜ್ಯದಲ್ಲಿ ಸೈಬರ್‌ ಕೈಂ ಅಪರಾಧ ಶೀರ್ಷಿಕೆ ಅಡಿಯಲ್ಲಿ ದಾಖಲಾದ ಪ್ರಕರಣಗಳಲ್ಲಿ ಮುಖ್ಯವಾಗಿ 
ಹಲವಾರು ಇ.ಪಿ ಗಳನ್ನು (nternet Protocol) ಸೈಬರ್‌ ಅಪರಾಧಕ್ಕೆ ದುರ್ಬಳಕೆ 


ಮಾಡುತ್ತಿರುವುದು ಹಾಗೂ ಬೇರೆ ಬೇರೆ ಸ್ಥಳಗಳಿಂದ ಅಕ್ರಮವಾಗಿ ಐ.ಪಿ ಗಳನ್ನು ಬಳಸಿಕೊಂಡು 
ವಂಚನೆ ಮಾಡುತ್ತಿರುವುದರಿಂದ ಪ್ರಕರಣಗಳ ಪತ್ತೆ/ತನಿಖೆಯನ್ನು ಕೈಗೊಳ್ಳಲಾಗಿರುತ್ತದೆ. 


>» ರಾಜ್ಯದಲ್ಲಿ ಎಲ್ಲಾ ಟೆಲಿಕಾಮ್‌ ಸೇವಾದಾರರನ್ನು (ಟಿಎಸ್‌ಪಿ) ಸಂಪರ್ಕಿಸಿ ಅವರ ಗಾಹಕರಿಗೆ 
ಬ್ಯಾಂಕಿಂಗ್‌ ಡಿಟೈಲ್ಸ್‌ ಮತ್ತು ಪಾಸ್‌ವರ್ಡ್‌ನ್ನು ಯಾರಿಗೂ ನೀಡಬಾರದೆಂದು ಸಮೂಹ 
ಸಂದೇಶಗಳನ್ನು (ಗೂಫ್‌ ಮೆಸೇಜ್‌ಸ್‌) ರವಾನಿಸುವ ಮೂಲಕ ಸಾರ್ವಜನಿಕ ಗ್ರಾಹಕರಿಗೆ ಜಾಗೃತಿ 
ಮೂಡಿಸಲಾಗಿರುತ್ತದೆ. 


> ಸಿಐಡಿಯು ನ್ಯಾಸ್‌ಕಾಂ೦ ಲ್ಯಾಬ್‌ನಲ್ಲಿ ಕಳೆದ ಕೆಲವು ವರ್ಷಗಳಿಂದ ಮಿಲಿಟರಿ, ಬ್ಯಾಂಕಿಂಗ್‌ ಸೆಕ್ಟರ್‌, 
ಸರ್ಕಾರಿ ಸಂಸ್ಥೆಗಳು, ನ್ಯಾಯಾಂಗದ ಅಭಿಯೋಜಕರಿಗೆ, ಪೊಲೀಸ್‌ ಇಲಾಖೆಯ 
ಅಧಿಕಾರಿ/ಸಿಬ್ಬಂದಿಗಳಿಗೆ ಸೈಬರ್‌ ಕೈಂ ಅಪರಾಧಗಳನ್ನು ತಡೆಗಟ್ಟುವ ಬಗ್ಗೆ ಮತ್ತು ಪತ್ತೆ ಮಾಡುವ 
ಬಗ್ಗೆ ತರಬೇತಿಯನ್ನು ನೀಡಲಾಗಿರುತ್ತದೆ. 


